ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪ 
ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂ 


ಸಂಚಿಕೆ - 1-3 


ಸಂಪಾದಕ ಮಂಡಳಿ 


ಗೌರವ ಸಂಪಾದಕರು 


ಶೀವಡ 
ಸಂಪಾದಕರು 
ಡಾ। ನಾ. ಗೀಡಾಚಾರ್ಯ 


ಕಾರ್ಯನಿರ್ವಾಹಕ ಸಂಪಾದಕರು 


ಕರ್ನಾಟಕ ಪ್ರಕೃತಿ ವಿಕೋಪ ಪರಿಹಾರ ನಿಧಿಗೆ ಸಂಘದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪ ಅವರಿಗೆ 
ಸಂಘದ ಪದಾಧಿಕಾರಿಗಳಿಂದ ಕಾಣಿಕೆ ಅರ್ಪಣೆ - ಸಂಸ್ಥಾಪಕ ಗೌ। ಕಾರ್ಯದರ್ಶಿ ಎಂ. ನರಸಿಂಹ, ಅಧ್ಯಕ್ಷ ಶ್ರೀ ಬಿ. ಕೃಷ್ಣ ಕಾರ್ಯಕ್ರಮ 


a ಆದ್‌. ೃಷ್ಣಮೂರ ಸಂಯೋಜಕ ಶ್ರೀ ಕೆ.ಎನ್‌. ಸೋಮಶೇಖರ್‌, ಕೋಶಾಧ್ಯಕ್ಷ ಶ್ರೀ ಟಿ.ಕೆ. ತಿಮ್ಮರಾಜಶೆಟ್ಟ 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


12-6-2010 

ಸಂಘದ 46ನೆಯ ಸಂಸ್ಥಾಪನಾ 
ದಿನಾಚರಣೆ-ನೂತನ ಮಹಾಪೌರರಾದ 

ಶ್ರೀ ಎಸ್‌.ಕೆ. ನಟರಾಜ್‌ ಅವರಿಗೆ 
ಅಭಿನಂದನೆ - ನಾಡೋಜ 

ಡಾ| ಜಿ. ನಾರಾಯಣ ಅವರಿಂದ, ನಗರಪಾಲಿಕೆ 
ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ 
ಶ್ರೀ ಪಿ.ಎನ್‌. ಸದಾಶಿವ ಅವರೊಂದಿಗೆ 


ಡಾ| ಬಿ.ಟಿ. ವೆಂಕಟೇಶ್‌ ಅವರಿಗೆ “ಉದಯಭಾನು ವಿದ್ಯಾರತ್ನ” ಪ್ರಶಸ್ತಿ ಪ್ರದಾನ, ಸಚಿವರಾದ 
ಬಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಸನ್ಮಾನ - ಶ್ರೀ ಎಸ್‌.ಸುರೇಶ್‌ಕುಮಾರ್‌ರವರಿಂದ ಸಂಘದ ಅಧ್ಯಕ್ಷ ಶ್ರೀ ಬಿ.ಕೃಷ್ಣ, ಶ್ರೀ ಪಿ.ಎನ್‌.ಸದಾಶಿವ 
ಸ ಶಾಸಕರು ಹಾಗೂ ಸಂಘದ ಗೌರವ ಸದಸ್ಯರೊಂದಿಗೆ ಹಿರಿಯರಾದ ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌, ಶ್ರೀಮತಿ ಸಿ. ದಾಕ್ಷಾಯಿಣಿ, ಶ್ರೀಮತಿ ಜಯಂತಿ. 


12-4-2010: ಚಿಕ್ಕಪೇಟೆ ಮತ್ತು ಬಸವನಗುಡಿ ವಿಧಾನ ಸಭಾ ಕ್ಷೇತ್ರಗಳ 


ಉದಯ ಸೌರಭ 


ತ್ರಿಕರಣಶುದ್ಧಿಪೂರ್ವಕ 
ಸೇವೆ ನಮ್ಮಿಂದಾಗಲಿ 


ನಮ್ಮ ಬದುಕು ನಿರಾತಂಕವಾಗಿ ಸಾಗಲು ಆರೋಗ್ಯ ಅನಿವಾರ್ಯ. ಈ ಆರೋಗ್ಯವು 
ಮನೋದೈ ಹಿಕ ನೆಲೆಯಲ್ಲಿ ನೆಲೆಯೂರಲು | ಸರಳವಾದ ಮತ್ತು ಸ್ಪಷ್ಟವಾದ 
ನಡೆನುಡಿಗಳನ್ನು ರೂಪಿಸಿಕೊಳ್ಳಬೇಕು. ಹಾಗೆ ಅಳವಡಿಸಿಕೊಂಡ ನೀತಿಯಲ್ಲಿ ತಪ್ಪದೇ 
ನಡೆದರೆ ನಮ್ಮ "ಮ ಯಾರಿಹರು? ಇದೇ ಪ್ರಶ್ನೆಯನ್ನು ಡಿ.ವಿ.ಜಿ. ಮಂಕುತಿಮ್ಮನ 
ಕಗ್ಗದ ಮೂಲಕ ನಮ್ಮ ಮುಂದಿಡುತ್ತಾರೆ. 


ಆರೋಗ್ಯ ಭಾಗ್ಯವನು ಮನಕೆ ತನುಗೆಂತಂತೆ । 
ಹಾರಯಿಸುವೊಡೆ ಹಲವು ಸರಳ ನೀತಿಗಳ ॥ 
ಧಾರಯಿಸು ನೆನಪಿನಲಿ ನುಡಿಯಲಿ ನಡೆಯಲಿ । 
ಪಾರಾಗು ಸುಳಿಯಿಂದ ಮಂಕುತಿಮ್ಮ ॥ 


ಇಂತಹ ಸರಳ ನೀತಿಗಳ ನೆಲೆಯಲ್ಲಿ ಸಂಘವು ನಿರಂತರ 46 ವರುಷಗಳ 
ಕಾಲದಲ್ಲಿ ಬಹುಮುಖಿ ಆಯಾಮಗಳಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಗಿದೆ. ಸಾವಿರಾರು 
ದ್ಯಾರ್ಥಿಗಳಿಗೆ ಉಚಿತ ಪಾಠ ಪ್ರವಚನ, ಉಚಿತ ಆರೋಗ್ಯ ಪಾಲನಾ ಕೇಂದ್ರ 
ಸಾಹಿತ್ಯ ಪ್ರಕಾಶನ, ಸಂವಾದಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮಾಂತರ 
ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ-ಜಾಗೃತಿ ಶಿಬಿರಗಳು, ಹೀಗೆ ವಿವರಿಸುತ್ತಾ ಹೋದರೆ 
ಅದು ಅಂಕಿ-ಅಂಶಗಳ ಕೋಷ್ಟಕವಾದೀತು. 


ಇಂದಿಗೂ ಸಂಘದ ಕಾರ್ಯಕರ್ತರಿಗೆ ಈ ಸೇವಾ ಕಾರ್ಯಗಳು ಸಾಕೆನಿಸಿಲ್ಲ. 


ಸದಾ ಸರ್ವದಾ ಸಾರ್ವಜನಿಕ ಸಮಸ್ಯೆಗಳ ಕ್ಷೇತ್ರಗಳತ್ತಲೇ ನಮ್ಮ ಗಮನ ಮತ್ತು 
ಶ್ರಮದಾನ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿದೆ. ಆ ಬಗ್ಗೆ ಅವಶ್ಯವಾದಷ್ಟು 


ಅಧ್ಯಯನ ನಡೆಯುತ್ತಿಲ್ಲ. ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಮಟ್ಟಿಗೆ ವಾಣಿಜ್ಯ, ವಿಜ್ಞಾನ 
ಮತ್ತು ಸಾಮಾಜಿಕ ಕ್ಷೇತ್ರಗಳ ಸಾಹಿತ್ಯ ಲಭ್ಯವಿಲ್ಲ. ಇವೆಲ್ಲವನ್ನೂ ನೀಗುವ ದಿಕ್ಕಿನಲ್ಲಿ 
ನಮ್ಮ ಪ್ರಯತ್ನವಾಗಿ “ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ” ಆರಂಭಕ್ಕೆ ಚಾಲನೆ 
ನೀಡಿದ್ದೇವೆ. ಇದಕ್ಕಾಗಿ ಹಲವು ಸುತ್ತಿನ ಸಮಾಲೋಚನೆಯ ನಂತರ ಒಂದು 
ಕಾರ್ಯಯೋಜನೆ ತಯಾರಾಗಿದೆ. ಕನಸುಗಳ ಸಾಕಾರಕ್ಕಾಗಿ ತಜ್ಞರ, ಹಿರಿ-ಕಿರಿಯ 
ಕಾರ್ಯಶೀಲರ ಕಾರ್ಯತಂಡ ರೂಪಿಸಲಾಗಿದೆ. ಈ ಬಗ್ಗೆ ವಿವರವಾಗಿ ಈ ಸಂಚಿಕೆಯಲ್ಲಿ 
ತಿಳಿಸಲಾಗಿದೆ. 

ನಾಗರಿಕರ ಆರೋಗ್ಯ ನಿರ್ವಹಣೆಗಾಗಿ ನಾಡಿನ ಪ್ರಮುಖ ವೈದ್ಯಕೀಯ ಸ ಸಂಸ್ಥೆಗಳಾದ 
ನಾರಾಯಣ ನೇತ್ರಾಲಯ, ಮತ್ತಿತರ ವೈದ್ಯಕೀಯ ಸಂಸ್ಥೆಗಳೊಡನೆ "ನಿರಂತರ ಶಿಬಿರಗಳ 
ಆಯೋಜನೆ ಬಗ್ಗೆ ಸಮಾಲೋಚನೆ ನಡೆಯುತ್ತಿದೆ. ಅದರಂತೆ ನಾರಾಯಣ ನೇತ್ರಾಲಯ 
ಏಪ್ರಿಲ್‌-ಸೆಪ್ಟೆಂಬರ್‌ 2010ರಲ್ಲಿ ಆಯೋಜಿಸಿದ ಉಚಿತ ನೇತ್ರ ತಪಾಸಣಾ ಶಿಬಿರಗಳ 
ವಿವರಗಳನ್ನು ಇದೇ ಸಂಚಿಕೆಯಲ್ಲಿ ತಿಳಿಸಲಾಗಿದೆ. 

2010-11ನೆಯ ಸಾಲಿನ ಉಚಿತ ಶಿಕ್ಷಣ ಕಾರ್ಯಕ್ರಮಗಳು ಆರಂಭವಾಗಿವೆ. 


ನಿರುದ್ಯೋಗಿ ಯುವಕರು-ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಯೋಜನೆಯ ಅಡಿಯಲ್ಲಿ 


ಕ೦ಪ್ಯೂಟರ್‌ ಕಲಿಕೆ ತರಗತಿಗಳ ಮೂರನೆಯ ತಂಡದ ತರಬೇತಿ ಜಾರಿಯಲ್ಲಿದೆ. 

ನಮ್ಮೆಲ್ಲ ಮುಂದಿನ ನಡೆಗೆ ಹಿಂದಿನ ಸಾಧನೆಗಳು ಶ್ರೀರಕ್ಷೆಯಾಗಿವೆ. ನಮ್ಮ 
ಕನಸುಗಳಿಗೆ. ಕಸುವು ತುಂಬಿದೆ. ಸುವರ್ಣ ಮಹೋತ್ಸವ ಹೊಸ್ತಿಲಲ್ಲಿ ತ್ರೈವಾರ್ಷಿಕ 
ಯೋಜನೆಗಳನ್ನು ಜಾರಿಗೊಳಿಸುವ ಜವಾಬ್ದಾರಿಯನು ಹೊತ್ತು ಮುನ ಡೆಯುತ್ತಿದ್ದೇವೆ. 
ಬನ್ನಿ ಜೊತೆಗೂಡಿ ನಡೆಯುವ. 


ಬಿ. ಕೃಷ್ಣ 


ನವರಿ-ಸೆಪ್ಲೆಂಬರ್‌ 2೦10 


ಸಂಪಾದಕಿಯ 


ಬಿದಯಭಾನು ಕಲಾಸಂಘ ನೂತನ ಅಧ್ಯಕ್ಷರ ಸಾರಥ್ಯದಲ್ಲಿ ಎಂದಿಗಿಂತ 
ಹೆಚ್ಚು ಉತ್ಸಾಹವಾಗಿ ಮುನ್ನಡೆಯುತ್ತಿದೆ. ಸಂಘದ ನೂತನ ಕಟ್ಟಡದಲ್ಲಿ 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ ಸಜ್ಜಾಗಿದೆ. ಅದಕ್ಕಾಗಿ ಕಾರ್ಯ ಸಮಿತಿ 
ಒಂದು ತಜ್ಞ ತಂಡವನ್ನು ನಿಯೋಜಿಸಿದ್ದು ಪ್ರೊ. ಎಚ್‌. ಆರ್‌. ರಾಮಕೃಷ್ಣರಾವ್‌ 
ಅವರು ಈ ಕೇಂದದ 'ಗಾರವ ನಿರ್ದೇಶಕರಾಗಿರಲು ಮತ್ತು ಪ್ರೊ. ಆರ್‌.ವಿ. 
ಪ್ರಭಾಕರ್‌ ಅವರು ಗೌರವ ಯೋಜನಾ ನಿರ್ದೇಶಕರಾಗಿರಲು ದಯಮಾಡಿ 
ಒಪ್ಪಿರುತ್ತಾರೆ. ಇವರ ಮಾರ್ಗದರ್ಶನದಲ್ಲಿ ವಿಷಯ ತಜ್ಞರುಗಳು ಸಾಮಾಜಿಕ 
ಹಿನ್ನೆಲೆಯುಳ್ಳ ಶೈಕ್ಷಣಿಕ ವಿಷಯಗಳ ಬಗ್ಗೆ ಯೋಜನೆ ಸಿದ್ಧಪಡಿಸಿದ್ದಾರೆ. 
ಸಂಘದ ಮೇಲಿನ ಪ್ರೀತ್ಯಾದರಗಳಿಂದ ಈ ಗುರುತರ ಹೊಣೆಯನ್ನು 
ನಿರ್ವಹಿಸುತ್ತಿರುವ ಈ ಮಾನ್ಯರುಗಳಿಗೆ ಸಂಘ ಆಭಾರಿಯಾಗಿರುತ್ತದೆ. 
ಮುಖ್ಯವಾಗಿ ಅವಕಾಶ ವಂಚಿತರಾದ ಸಮಾಜದ ಕೆಳಸ್ತರದ ನಾಗರಿಕರಿಗೆ 
ಅವಕಾಶ ಕಲ್ಪಿಸಿಕೊಟ್ಟು ಅವರನ್ನು ಬೌದ್ಧಿಕವಾಗಿ ಮೇಲೆತ್ತುವುದೇ ಈ ಉನ್ನತ 
ಅಧ್ಯಯನ ಕೇ೦ದ್ರದ ಆಶಯವಾಗಿರುತ್ತದೆ. ಇದು ಸಂಘದ ಸಾಧನೆಯ ಪಥದಲ್ಲಿ 
ಇನ್ನೊ ೦ದು ಮೈಲಿಗಲ್ಲಾಗಲಿದೆ. 


ಸಂಘವು ಪ್ರಮುಖ ಕಾರ್ಯಕ್ರಮಗಳನ್ನು ಈ 4 ಅವಧಿಯಲ್ಲಿ ಸಂಘಟಿಸಿದೆ. 
ಶೈಕ್ಷಣಿಕ ಕಾರ್ಯಕ್ರಮಗಳ pS ಪ ಸಮಾರಂಭದಲ್ಲಿ ಡಾ. ಬಿ.ಟಿ. ವೆಂಕಟೇಶ್‌ 
ಅವರಿಗೆ 'ಉದಯಭಾನು ವಿದ್ಯಾರತ್ನ' ಗೌರವಾರ್ಪಣೆ ಮತ್ತು ಅನೇಕ ಪ್ರತಿಭಾನ್ವಿತ 
ವಿದ್ಯಾರ್ಥಿಗಳಿಗೆ ಉದಯಭಾನು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ನೀಡುವ 
ಮೂಲಕ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದವನ್ನು ಕೃತಜ್ಞತೆಯಿಂದ 
ಸ್ಮರಿಸಿಕೊಳ್ಳಲಾಯಿತು. ಈ ಶೈಕ್ಷಣಿಕ ಚಟುವಟಿಕೆ ಸಂಘದ ಪ್ರಮುಖ 
ಸಾಧನೆಯಾಗಿದೆ. ಈ ಉಚಿತ ಪ್ರವಚನದಿಂದ ನೂರಾರು ಮಂದಿ 
ಅವಕಾಶ ವಂಚಿತ ವಿದ್ಯಾರ್ಥಿ-ಯುವಜನರು ಪ್ರಯೋಜನ ಪಡೆದು 
ಉತ್ತಮ ಸಾಧನೆ ಮಾಡುತ್ತಿರುವುದು ಸಂಘಕ್ಕೆ ತೃಪ್ತಿತರುವ ಸಂಗತಿಯಾಗಿದೆ. 


ಇದೇ ರೀತಿ ಆರೋಗ್ಯ ಕಾರ ಕ್ರಮಗಳೂ ಸಂಘದ ಇನ್ನೊಂದು ಪ್ರಮುಖ 
ಚಟುವಟಿಕೆಯಾಗಿದೆ. ಪ್ರತಿನಿತ್ಯ ಸಂಘದಲ್ಲಿ ವಿವಿಧ ವಿಭಾಗಗಳಲ್ಲಿ ಚಿಕಿತ್ಸೆ 
ಮತ್ತು ಸಲಹೆ ನೀಡಲು ಗೌರವಾನ್ನಿತ ವೈದ್ಯರು ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿ 
ತಿಂಗಳೂ ಎರಡನೆಯ ಮತ್ತು ನಾಲ್ಕನೆಯ ಭಾನುವಾರಗಳಂದು ನಾರಾಯಣ 
ನೇತ್ರಾಲಯದಿಂದ ಉಚಿತ. ನೇತ್ರ ತಪಾಸಣಾ ಶಿಬಿರ ಯಶಸ್ವಿಯಾಗಿ 


ನಡೆಯುತ್ತಿವೆ. ಈ ಸೇವೆ ನೀಡುತ್ತಿರುವ ಗೌರವ ವೈದ್ಯರಿಗೆ ಸಂಘವು 
ಆಭಾರಿಯಾಗಿದೆ. 


ಹ ಸ೦ಪಾದಕ 


ಉದಯ ಸೌರಭ 


ರ ದೃ ER EAT ರ್ಮ ಚ ಜನವರಿ-ಸೆಪ್ಟೆ೦ಬರ್‌ 2010 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ UDAYABHANU CENTRE FOR ADVANCED STUDIES 


(ಉದಯಭಾನು ಕಲಾಸಂಘದ ಅಂಗ ಸಂಸ್ಥೆ) 


6 1 ವಾಖಾನ ks 
4 3 LT EE 


25-7-2010ರಂದು ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ 25-7-2010ರಂದು ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಉದ್ಭಾಟನೆ 

ಉದ್ಭಾಟನೆ - ನಾಡೋಜ ಜಿ. ನಾರಾಯಣ, ಪ್ರೊ. ಎಚ್‌.ವಿ. ರಂಗನಾಥ, ನಾಲ್ಕು ಅಧ್ಯಯನಾಂಗಗಳ ಗೌರವ ಡೀನ್‌ ಮತ್ತು ಸದಸ್ಯರಿಗೆ ಅಭಿನಂದನೆ. 
ಶ್ರೀ ಬಿ.ಆರ್‌. ಜಯರಾಮರಾಜೇ ಅರಸ್‌, ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌, 

` ಪ್ರೊ ಎಚ್‌.ಆರ್‌. ರಾಮಕೃಷ್ಣರಾವ್‌, ಪ್ರೊ. ಆರ್‌.ವಿ. ಪ್ರಭಾಕರ್‌. 


ಇ 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಕಟ್ಟಡ ಸಿದ್ಧವಾಗಿದ್ದು ಅಧ್ಯಯನ ಕೇಂದವೂ ಕಾರ್ಯಾರ೦ಭವಾಗಿದ್ದು ಸಂಘದ ಸಾಧನೆಗೆ ಇನ್ನೊಂದು 
ಗರಿ ಈ ಮೂಲಕ ದಾಖಲಾಗುತ್ತಿದೆ. ಉನ್ನತ ಅಧ್ಯಯನ ಕೇಂದ್ರವನ್ನು ದಿನಾಂಕ 25-7-2010ರಂದು ಉದ್ಭಾಟನೆ ಮಾಡಲಾಯಿತು. 


ಹಿನ್ನೋಟ 

1965ರ ಜೂನ್‌ 12ರಂದು ಆರಂಭವಾದ ಉದಯಭಾನು ಕಲಾಸಂಘವು ಕಳೆದ 46 ವರ್ಷಗಳಲ್ಲಿ ಬೆಳೆದ ಪರಿ ಹಾಗೂ ವಿಸ್ತರಿಸಿಕೊಂಡ 
ಕಾರ್ಯವ್ಯಾಪ್ತಿ ಅನೂಹ್ಯ. ಕೇವಲ ಹತ್ತು ಅಡಿ ಉದ್ದಗಲದ ಕೊಠಡಿಯಲ್ಲಿ ಆರಂಭವಾದ ಸಂಸ್ಥೆ ಇಂದು 15,000 ಚದರಡಿ ವಿಸ್ತೀರ್ಣದ ಕಟ್ಟಡದಲ್ಲಿ 
ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ನಾಗರಿಕ ಆರೋಗ್ಯ, ಸಮಾಜಸೇವೆ ಮೂಲಕ ನಾಡಿನ ಪ್ರಮುಖ ಕೇಂದ್ರಗಳಲ್ಲೊಂದಾಗಿದೆ. ಸಂಘಕ್ಕೆ ರಾಜ್ಯ ಸರಕಾರವು 
“ರಾಜ್ಯ ಪ್ರಶಸ್ತಿ” ಗೌರವ ಅರ್ಪಿಸಿದೆ. ಮಹಾನಗರ ಪಾಲಿಕೆ ಬಸವನಗುಡಿ ರಸ್ತೆಯ ತನ್ನ ಆಟದ ಮೈದಾನಕ್ಕೆ “ಉದಯಭಾನು ಕಲಾಸಂಘ ಆಟದ 
ಮೈದಾನ” ಎ೦ದು ನಾಮಕರಣ ಮಾಡಿ ಪೌರ ಸನ್ಮಾನ ಸಲ್ಲಿಸಿದೆ. 

ಸಂಘದ ನಾಲ್ಕು ದಶಕಗಳ ಸಾಧನಾ ಮಹೋತ್ಸವದಲ್ಲಿ ಅತ್ಯಂತ ಅಪರೂಪದ 1900 ಪುಟಗಳ ಎರಡು ಸಂಪುಟಗಳಲ್ಲಿ “ಬೆಂಗಳೂರು ದರ್ಶನ” 
ಎಂಬ ಆಕರ ಗ್ರಂಥ ಪ್ರಕಟಿಸಿದೆ. “ನಗರದ ಬೆಳವಣಿಗೆ ಮತ್ತು ಬಹುಮುಖಗಳನ್ನು ದಾಖಲಿಸುವ ಇಂತಹದ್ದೊಂದು ಮಹತ್ವಾಕಾಂಕ್ಷಯ ಪ್ರಯತ್ನ . 
ಬಹುಶಃ ಬೇರಾವ ಭಾರತೀಯ ನಗರದ ಬಗೆಗೂ ಬೇರಾವ ಭಾಷೆಗಳಲ್ಲೂ ನಡೆದಿರಲಿಕ್ಕಿಲ್ಲ” ಎ೦ಬ ಅಭಿಪ್ರಾಯಗಳು ಕೃತಿಯ ಮಹತ್ವವನ್ನು ಸಾರುತ್ತದೆ. 


ಉಚಿತ ಆರೋಗ್ಯ ಪಾಲನಾ ಕೇಂದ್ರ ಉಚಿತ ಶಿಕ್ಷಣ ಕಾರ್ಯಕ್ರಮಗಳು, ಪೌರಸೌಲಭ್ಯಗಳಿಗಾಗಿ ಶ್ರಮದಾನ, ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಗೆ 
ಸಾರ್ವಜನಿಕ ಹಾಗೂ ಕಾನೂನು ವೇದಿಕೆಗಳಲ್ಲಿ ಯಶಸ್ವಿ ಹೋರಾಟ, ವಿಚಾರ ಮಂಥನ, ಚರ್ಚಾಕೂಟಗಳು, ನಾಟಕ, ಗೀತ-ಸಂಗೀತ, ಸಾಂಸ್ಕೃತಿಕ 


-9- ಮತ್ತು ಗಣಿತ ಶಿಕ್ಷಕರಿಗೆ ಪ್ರಯೋಗಾಧಾರಿತ 
A ಣಿತ ಶಿಕಕರಿಗೆ ಪ್ರಯೋಗಾಧಾರಿತ 25-9-10 ಪ್ರೌಢಶಾಲಾ ವಿಜ್ಞಾನ ಮತ್ತು ಕ್ಲ 
ರ ನಢಲಾ ಎಟಿ ಮಗ ಮಡ್‌ ತ ಪುನಶ್ಚೇತನ ಶಿಬಿರ. ಎಬ: ಪ್ರೊ. ಎಸ್‌.ಎ. ಶ್ರೀಕಂಠ, 


ತನ ಶಿಬಿರ-ಉದ್ರಾಟನೆ ಡಾ. ಎ.ಎಚ್‌.ರಾಮರಾವ್‌ಅವರಿಂದ | 
ನಳ ಬ: ಪ್ರೊ ಎಸ್‌ ಎನ್‌ ನಾಗರಾಜ ರೆಡ್ಡಿ, ಶ್ರೀ ಬಿ. ಕೃಷ್ಣ, ಪ್ರೊ ಎಚ್‌.ಪಿ. ಪುಂಡರೀಕ ಭಟ್ಟ, ಪ್ರೊ. ಆರ್‌.ವಿ. ಪ್ರಭಾಕರ ಶ್ರೀ ಎಂ. ನರಸಿಂಹ, 

4 NS ಪ್ರೊ ಎಚ್‌.ಆರ್‌. ರಾಮಕೃಷ್ಣರಾವ್‌, ಡಾ. ವೈ. ತುಳಜಪ್ಪ, ಶ್ರೀ ಎನ್‌. ವೆಂಕಟೇಶ್‌, 
sn ಹ ಡಾ. ಬಿ.ಎನ್‌. ರಾಜಾರಾವ್‌, ಪ್ರೊ ಎಂ. ಗುರುನಾಥ್‌ 


ವರಿ-ಸೆಪೆಂಬರ್‌ 2೦1೦ 
ಉದಯ ರ ಉರು ಸಾರಾರಾನಹಾರಾವನಗಳನ ಅಡ | DETTE SATIN PERSIE ಜನ ಸ 


ರ ಸಾಹಿತ್ತ ಪಕಟಣೆಗಳು ಸಂಘದ 
ಕಾರ್ಯಕ್ರಮಗಳು, ಸಾಧಕರಿಗೆ ಪುರಸ್ಕಾರ, ಪ್ರತಿ ಕಾಲಘಟ್ಟದಲ್ಲಿಯೂ ಸಾಮಾಜಿಕ- ಮೌಲ್ಯಾಧಾರಿತ ಪ್ರಮುಖ ಸಾಹಿತ್ಯ ಪ್ರಕಟಣೆಗಳು ಸಂಘ 


ಯೋಜಿತ ಕಾರ್ಯಶೈ ಲಿಯದ್ಯೋತಕ. 


ಸುವರ್ಣ ಮಹೋತ್ಸವದ ಹೊಸಿಲಲ್ಲಿ ನಿಂತಿರುವ ಸಂಘವು ಬೇರೆ- ಬೇರೆ ಪೀಳಿಗೆಗಳವರ ಅನುಭವ, ಜ್ಞಾನ | 
ವಿಶಿಷ್ಠ ಹಾಗೂ ವಿಭಿನ್ನ ಕೊಡುಗೆ ನೀಡಲು ಸ ಸಾಧ್ಯವಾಗಿದೆ. ಹಿರಿಯರ ಅನುಭವ- _ಕಿರಿಯರ ಕ್ರಿಯಾಶೀಲತೆ, ತಜ್ಞರ ಪಾಂಡಿತ್ಯ, ಉಳ್ಳವರ ಉಡ್ಯಡಕ್‌, 
ಸರಕಾರ-ನಗರಪಾಲಿಕೆ, ಸಂಘ-ಸಂಸ್ಥೆಗಳ ಸಹಕಾರಗಳು ಅದ್ಭುತ ಆದರ್ಶಗಳನ್ನು ವಾಸ್ತವ ನೆಲೆಗಟ್ಟಿನಲ್ಲಿ ನಿರೂಪಿಸಲು ನೆರವಾಗಿದೆ. 


ನ-ಶ್ರಮದಾನದ ಫಲವಾಗಿ ಸಮಾಜಕ್ಕೆ 


ಉನ್ನತ ಅಧ್ಯಯನ ಕೇಂದ್ರದ ಅವಶ್ಯಕತೆ 

ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹೃದಯನಾದ ಪ್ರಜ್ಞಾವಂತ ನಾಗರಿಕ ಏನು ಮಾಡಲು ಸಾಧ್ಯ? ಏನನ್ನಾ! ದರೂ ಮಾಡಬೇಕು ಎಂದು 
ತವಕಿಸುತ್ತಿರುವವರಿಗೆ ಒಂದು "ವೇದಿಕೆಯ ಅಗತ್ಯವಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನ ಲಭ್ಯವಾಗಿರುವ ಸಂದರ್ಭದಲ್ಲಿ ಇಂದು ಕನ್ನಡಕ್ಕೆ ವಿವಿಧ 
ಆಯಾಮಗಳಲ್ಲಿ ಕೆಲಸ ಆಗಬೇಕಾಗಿದೆ. ಇದನ್ನು ಮಗೂ gE ಕಳೆದ 46 ವರ್ಷಗಳಲ್ಲಿ ಗಳಿಸಿದ ಅನುಭವದ ಆಧಾರದ ಮೇಲೆ ಹೊಸ 
ಕ್ರಿಯಾತ್ಮಕ ವೇದಿಕೆಯ ಸೃಷ್ಟಿಗೆ ಮುಂದಾಗಿದೆ. i ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ- Udayabhanu Centre for Advanced 
Studied 

ಜಾಗತೀಕರಣ, ಖಾಸಗೀಕರಣ ಮತ್ತು ವ್ಯಾಪಾರೀಕರಣಗಳ ಪ್ರಭಾವಗಳಿಂದ ಸಮಾಜ ಹಾಗೂ ಜನಸಾಮಾನ್ಯರ ಮೇಲೆ ಆಗುತ್ತಿರುವ ಪರಿಣಾಮಗಳಿಗೆ 
ಉತ್ತರ ಕಂಡುಕೊಳ್ಳಬೇಕಾಗಿದೆ. os ಪ್ರತಿಭಾವಂತ ಯುವಜನರಿಗೆ ಉನ್ನತ ಅಧ್ಯಯನಕ್ಕೆ ಮಾರ್ಗದರ್ಶನ ಅವಶ್ಯಕವೆನಿಸಿದೆ. 


ಉನ್ನತ ಅಧ್ಯಯನವೆಂದ ಕೂಡಲೆ ಈಗಾಗಲೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವ್ಯಾವಹಾರಿಕವಾಗಿ ಗಣನೆಗೆ ಬಾರದ “ಅಕ್ಯಾಡೆಮಿಕ್‌' 
ಅಧ್ಯ i ed ವ್ಯಾಖ್ಯಾನಿಸುವುದು ಸಹಜ. ಆದರೆ ಈ ಕೇಂದ ಇಂತಹ ಕ್ರೀಷ್‌ ಪಕ್ಕುಗದೆ ಸ ಜ್‌ ಒಳತುಡಿತಗಳಿ೦ದ ಪ್ರೇರಣೆ ಪಡೆದು ಸಮಾಜಮುಖಿ 
ಕಾರ್ಯಗಳನ್ನು ಯೋಜಿಸುವ ನಿಟ್ಟಿನಲ್ಲಿ ಚಿಂತನ-ಮಂಥನ ನಡೆಸಿ ಕಾರ್ಯೋನ್ಮುಖವಾಗುವ ಮಹದಾಶೆಯೊಂದಿಗೆ ಗೌರವ ಕಾರ್ಯ ನಿರ್ವಹಣಾ 
ಮಂಡಲಿ (೫೫೪% 288100) ರಚನೆ ಯಾಗಿದೆ. "ಈ ಆಶಯದ ಗುರಿ ಸಾಧನೆಗೆ ನೆರವಾಗಲು ಸ್ಥೂಲವಾಗಿ ಸಂಕುಚಿತವಲ್ಲದ ಪರಸ್ಪರ ಪೂರಕವಾದ 
ನಾಲ್ಕು ಅಧ್ಯಯನಾಂಗಗಳನ್ನು (School of Studies) ರೂಪಿಸಲಾಗಿದೆ. ಅವುಗಳೆಂದರೆ: “ಭಾಷೆ, ಸಾಹಿತ್ಯ-ಸಂಸ್ಕೃ ತಿಗ, “ಸಮಾಜ ವಿಜ್ಞಾನ”, “ಎ ವಿಜ್ಞಾನ 
ಮತ್ತು ತಂತ್ರಜ್ಞಾನ” ಮತ್ತು “ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ”)? 


ಉನ್ನತ ಅಧ್ಯಯನ ಕೇಂದ್ರ ವಿಜ್ಞಾನ ಮತ್ತು ನಾ ಅಧ್ಯಯನಾಂಗ ಉದಯಭಾನು ಉನ್ನತ ಇದ್ದವನ ಕೇಂದ್ರ-ವಾಣಿಜ್ಯ ಮತ್ತು ಆಡಳಿತ ನಿರ್ವಹಣಾ 
25- 9 2010 ಪೌಢಶಾಲಾ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಅಧ್ಯಯನಾಂಗದಡಿಯಲ್ಲಿ VAT ಬಗ್ಗೆ ವಿಶೇಷ ಉಪನ್ಯಾಸದ ಉದ್ಭಾಟನೆ 
ಪ್ರಯೋಗಾಧಾರಿತ ಪುನಶ್ಚೇತನ ಶಿಬಿರ-ಫಲಾನುಭವಿಗಳ ಸಮೂಹ ನ್ಟ ಪ್ರೊ. ಆರ್‌.ವಿ. ಪ್ರಭಾಕರ, ಪ್ರೊ ಎಚ್‌.ಆರ್‌. ರಾಮಕ ಕೃಷ್ಣರಾವ್‌, 
ಪ್ರೊ. ಎಚ್‌.ಆರ್‌. ಅಪ್ಪಣ್ಣಯ್ಯ, ಶ್ರೀ ಬಿ.ಟಿ. ಮನೋಹರ್‌, ಶ್ರೀ ಬಿ.ಕೃಷ್ಣ 


ಅವಕಾಶ ವಂಚಿತರಿಗೆ ಆಸರೆ 


ಇದೊಂದು ವಿನೂತನ ಯೋಜನೆ. ಗಹನವಾದ ಉದ್ದೇಶ ಹೊಂದಿದ್ದರೂ, ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕಾದರೆ ಸಮುದಾಯದಿಂದಲೆ 
ಪ್ರೇರಣೆ, ಮಾರ್ಗದರ್ಶನ ಮತ್ತು ಚಾಲನೆ ದೊರೆಯಬೇಕು. ಯಾವುದೆ ಕ್ರೀಷೆಗೊಳಪಡದೆ ಮುಕ್ತವಾಗಿ ಎಲ್ಲರೊಳಗೊಂದಾಗಿ, ಎಲ್ಲರಿಂದ ನುಡಿಗಲಿತು 
ಸಮಾಜಮುಖಿಯಾಗಿ ಬೆಳೆಯುವ ಮಹದಾಶೆ ನಮ್ಮದು. ನಮ್ಮೊಡನೆ ಕೈ ಜೋಡಿಸಿ ಎಂದು ವಿನಯದಿಂದ ಪ್ರಾರ್ಥಿಸುತ್ತೇವೆ. ಸಮುದಾಯದ ದೈಹಿಕ, 
ಮಾನಸಿಕ ಆರೋಗ್ಯ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಮತ್ತು ಕಷ್ಟ ಸಹಿಷ್ಣುತೆ, ಗಾತ್ರದಲ್ಲಿ ಕಿರಿದಾದರೂ ತೃಪ್ತಿ ನೀಡಬಲ್ಲ ಉದ್ಯೋಗ ಸೃ ನಮ್ಮ 
ಔದಾರ್ಯಗಳ ಪುನಶ್ಚೇತನ "ಕರ್ಯವಾಗಬೇಕಿದೆ. ಉನ್ನತ ಭದ ಕಾಲೇಜುಗಳಲ್ಲಿ ದೊರೆಯುವ. ಜ್ಞಾನ ಮಾತ್ರವಲ್ಲ. ಸನ ho 
ಸಮಾಜದಲ್ಲಿ ತೀರಾ ನಿಕೃಷ್ಟರೆಂದು ತಾತ್ಸಾರದಿಂದ ನೋಡಿದೆ ಜನಗಳ ಮಧ್ಯದಿಂದ ಹೊಸ ಚಿಂತನೆಗಳ ಕುಡಿ ಒಡೆಯಲ್ರಿ. 


ಎಚ್‌.ಆರ್‌. ರಾಮಕಷ್ನರಾವ್‌ ಕ 
ತ ಎಂ. ನರಸಿಂಹ ಬಿ ಕೃಷ್ಣ 


ಗೌರವ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಅಧಕರು 
ಉನ್ನತ ಅಧ್ಯಯನ ಕೇಂದ್ರ ಮತ್ತು ಸಂಸ್ಥಾಪಕ ಗೌರವ ಕಾರ್ಯದರ್ಶಿ ತ 


ತೈವಾರ್ಷಿಕ ಕ್ರಿಯಾ ಯೋಜತ ಕಾರ್ಯಕ್ರಮಗಳು 2009-12 


12-01-2010 ಶ್ರೀ ರಾಮಕೃಷ್ಣ ಹೆಗಡೆ 6ನೆಯ ಪುಣ್ಯತಿಥಿ ಸಂದರ್ಭದಲ್ಲಿ ಸ್ಮರಣ ಸಮಾರಂಭ 


ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಶ್ರೀ ರಾಮಕೃಷ್ಣ ಹೆಗಡೆ ಅವರ 6ನೆಯ kk ಸಂದರ್ಭದಲ್ಲಿ ಅವರ ಒಡನಾಡಿಗಳಾದ 
ಶ್ರೀ ಎ.ಎಸ್‌ . ಕೃಷ್ಣಯ್ಯರ್‌ ಜು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. “ಮೌಲ್ಯಾಧಾರಿತ ರಾಜಕಾರಣದ ಪ್ರತಿಪಾದಕರಾಗಿದ್ದ ಶ್ರೀ ಹೆಗಡೆ 
ಅವರ ಮೌಲ್ಯಗಳು ಇಂದಿನ ರಾಜಕಾರಣಕ್ಕೆ ಬಾ ಜ್‌ ಎಂದು ಶ್ರೀ ಪಿ.ಜಿ.ಆರ್‌. ಸಿಂಧ್ಯ ಅವರು ಅಭಿಪ್ರಾಯಪಟ್ಟರು. ಶ್ರೀ ಹೆಗಡೆ ಅವರ 


ಅಭಿಮಾನಿ ಶ್ರೀ ಕೆ.ಎಸ್‌. ನಾಗರಾಜ್‌ ಅಪರ ಸಹ ಹಾಜರಿದ್ದು ತಮ್ಮ ಅನಿಸಿಕೆಗಳನ್ನು ಹಕಾರ! ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ 
ಸಹಯೋಗದೊಂದಿಗೆ ಈ ಸಮಾರಂಭ ಆಯೋಜಿಸಲಾಗಿತ್ತು. 


26-01-2010 ಭಾರತ ಗಣರಾಜ್ಯೋತ್ಸವ ದಿನಾಚರಣೆ 


ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ಧ್ವಜಾರೋಹಣ ಮಾಡುವ ಮೂಲಕ ಸಂಘದಲ್ಲಿ ಗಣರಾಜ್ಯೋತ್ಸವ 
ಆಚರಿಸಲಾಯಿತು. ನಂತರ ನೆರೆದಿದ್ದ ಸದಸ ರು ಮತ್ತು ಅಭಿಮಾನಿಗಳಿಗೆ ಸಿಹಿ ವಿತರಿಸಲಾಯಿತು. 


" 26-01-2010 ಗಣರಾಜ್ಯೋತ್ಸವ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ 


ಪ್ರತಿ ವರ್ಷದಂತೆ ಈ ವರ್ಷವೂ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಇಲಾಖೆ 
ಕಳುಹಿಸಿದ್ದ ವಿವಿಧ ಸಾಂಸ್ಕೃತಿಕ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. 


ಶ್ರೀ ವೈ.ಕೆ. ಮುದ್ದುಕೃಷ್ಣ ಮತ್ತು ತಂಡದವರಿಂದ ದೇಶಭಕ್ತಿ ಗೀತೆಗಳು, ಶ್ರೀ ರವೀಂದ್ರನಾಥ ಹ೦ದಿಗನೂರು ಅವರಿಂದ ಹಿ೦ದೂಸ್ಥಾನಿ 
ಸಂಗೀತ, ನಾಗಮಂಗಲದ ಶ್ರೀ ಪದ್ಮನಾಭ ಅವರಿಂದ ಸ್ಕಾಕ್ಸಾಫೋನ್‌ ವಾದನ, ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ ಮತ್ತು ತಂಡದವರಿಂದ 
ಜಾನಪದ ಸಂಗೀತ, ಹೊಸಳ್ಳಯ್ಯ ಮತ್ತು ತಂಡದವರಿಂದ ವೀರಭದ್ರ ಕುಣಿತ, ಮದ್ದೂರಿನ ಶೀ ಎಚ್‌.ಬಿ. ಪ್ರಸನ್ನ ಮತ್ತು ತಂಡದವರಿಂದ ಡೊಳ್ಳು 
ಕುಣಿತ ಮತ್ತು ಧಾರವಾಡದ ಶ್ರೀ ಜುಗುಚಂದ್ರ ಮತ್ತು ತಂಡದವರಿಂದ “ಕರೆ ಕರೆ ಸಂಗ್ಯಾ ಬಾಳ್ಯಾ” ನಾಟಕ ಪ ಪ್ರಸುತ ಪಡಿಸಲಾಯಿತು. 


31-01-2010 ಸಂಘದ ಶಿಕ್ಷಣ ಕಾರ್ಯಕ್ರಮಗಳ ಸಮಾರೋಪ ಉದಯಭಾನು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ 
ಡಾ. ಬಿ.ಟಿ. ವೆಂಕಟೇಶ್‌ ಅವರಿಗೆ “ಉದಯಭಾನು ವಿದ್ಯಾರತ್ನ” ಪ್ರಶಸ್ತಿ ಪ್ರದಾನ ಕೊಡುಗೆ ಸಮಾರಂಭ 


ಸಂಘದ ನರ್‌ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಗೌರವ ಸೇವೆ ಸಲ್ಲಿಸಿದ ಸಾರ್‌ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಗೌರವ ಸೇವೆ ಸಲ್ಲಿಸುತ್ತಿರುವ ಅಧ್ಯಾಪಕರಿಗೆ 
ಡಾ| ಬಿ.ಟಿ. ವೆಂಕಟೇಶ್‌ ಅವರಿಗೆ “ಉದಯಭಾನು ವಿದ್ಯಾರತ್ನ” ಪ್ರಶಸ್ತಿ ಪ್ರದಾನ, ಸಚಿವರಾದ ಅಭಿನಂದನೆ-ದ್ವಿ ತೀಯ ಪಿ.ಯು.ಸಿ. ವಾಣಿಜ್ಯ ವಿಭಾಗ 
ಶ್ರೀ ಎಸ್‌. ಸುರೇಶ್‌ಕುಮಾರ್‌ ಅವರಿಂದ ಸಂಘದ ಅಧ್ಯಕ್ಷ ಶ್ರೀ ಬಿ. ಕೃಷ್ಣ, ಹಿರಿಯರಾದ 
ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌, ಶ್ರೀಮತಿ ಸಿ. ದಾಕ್ಷಾಯಿಣಿ. 

ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾದ ಎಸ್‌.ಎಸ್‌.ಎಲ್‌.ಸಿ. ಮತ್ತು ಪಿ.ಯು.ಸಿ. ಉಚಿತ ತರಗತಿಗಳ 
ಶ್ರೀ ಎಸ್‌. ಸುರೇಶಕುಮಾರ್‌ ಅವರು ಹರಿಯ ಅಧ್ಯಾಪಕರಾದ ಸಮಾರೋಪ ಮತ್ತು ಗೌರವ ವೈದ್ಯರಿಗೆ ಮತ್ತು ಅಧ್ಯಾಪಕರಿಗೆ ಅಭಿನಂದನೆ 
ಡಾ. ಬಿ.ಟಿ. ವೆಂಕಟೇಶ್‌ ಅವರಿಗೆ “ಉದಯಭಾನು ವಿದ್ಯಾ ರತ್ನ” ಪ್ರಶಸ್ತಿ ಸಮಾರಂಭ. ಸಂಘದ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಈ ಕಾರ್ಯಕ್ರಮವು 
ಪುರಸ್ನಾರ ನೀಡಿ ಗೌರವಿಸಿದರು. ಮಾಜಿ ಲೋಕಸಭಾ ಸದಸ್ಯರೂ ಸಂಘದ ಗೌರವ ಸದಸ್ಯರೂ ಆದ 

ಸ 


ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌ ನಗರಪಾಲಿಕೆ ಸದಸ್ಯರಾದ ಶ್ರೀ ಪಿ.ಎನ್‌. 
ಸದಾಶಿವ ಮತ್ತು ಅವರ ಆಶಯನುಡಿಯೊಂದಿಗೆ ಸಂಘದ ಅಧ್ಯಕ್ಷರಾದ 
ಬಿ.ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರತಿಯೊಬ್ಬರಿಗೂ ಗೌರವ 
ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 
ಪ್ರತಿಭಾ ಪುರಸ್ಕಾರಗಳನ್ನು ವಿತರಿಸಲಾಯಿತು. 


ರ್‌ ತಾ ಚಾವಿ ಕಾ 
2008-09ನೆಯ ಸಾಲಿನ ಉಚಿತ ಶೈಕ್ಷ ಣಿಕ ಕಾರ್ಯಕ್ರಮಗಳ 
ಫಲಾನುಭವಿ ಪ್ರತಿಭಾನ್ವಿತ ವಿದ್ದಾ ರ್ಥಿಗಳಿಗೆ ಪುರಸ್ಕಾರ. 


5-2-2010 : ಬೆಂಗಳೂರಿನ “ಅದಮ್ಯ” - ರಂಗ ಸಂಸ್ಕೃತಿಗಾಗಿ ಸಂಸ್ಥೆಯಿಂದ ಸಂಘದ "ಬೆಂಗಳೂರು ದರ್ಶನ' ಗಂಥಗಳ ಆಧಾರಿತ 
“ಸುಂದರ ನಗರದ ಸೊಬಗಿನ ಕಥೆ” ರಂಗ ರೂಪ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದರು. ನಿರ್ದೇಶನ: ಮಾಲತೇಶ್‌ 
ಬಡಿಗೇರ, ರಂಗರೂಪ: ಶ್ರೀಮತಿ ನಂದಿನಿ, ಇರ್ಫಾನ. 


07-03-2010 ಅಂತರ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ, ದಾಸರ ಪದ ಗಾಯನ ಮತ್ತು 
ಆಹಾರ ತಯಾರಿಕೆ ಸ್ಪರ್ಧೆ 

ಪ್ರತಿ ಸ್ಪರ್ಧೆಯಲ್ಲಿ ಎರಡು ವಿಭಾಗಗಳಲ್ಲಿ ಮಹಿಳೆಯರಿಗೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಖ್ಯಾತ ಹಿನ್ನೆಲೆ 
ಗಾಯಕಿ ಶ್ರೀಮತಿ ಪಲ್ಲವಿ ಅರುಣ್‌ ಅವರು ಬಹುಮಾನ ವಿತರಿಸಿದರು. ಕಲಾವಿದರು ಹಾಗೂ ಚಿಂತಕರಾದ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್‌ 


ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಹಿತನುಡಿಗಳನ್ನಾಡಿದರು. ಸಂಘದ ಅಧ್ಯಕ್ಷ ಶ್ರೀ ಬಿ. ಕೃಷ್ಣ ಅವರು ಸಮಾರಂಭದ ಅಧ್ಯಕ್ಷತೆ 
ವಹಿಸಿದರು. 
ಎ 


7 ಖ್ಯ, 


24-03-2010 ಮಹಿಳಾ ಮೀಸಲಾತಿ : ಒಂದು ಚಾರಿತ್ರಿಕ ನಿರ್ಣಯ - ಸಂವಾದ ಕಾರ್ಯಕ್ರಮ 


ಕರ್ನಾಟಕ ಲೇಖಕಿಯರ ಸಂಘದ ಸಹಯೋಗದಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಹಿಳಾ ಮೀಸಲಾತಿಯ ಬಗ್ಗೆ ಶ್ರೀ ಶೂದ್ರ 
ಶ್ರೀನಿವಾಸ್‌, ಶ್ರೀಮತಿ ಬಾನು ಮುಷ್ತಾಕ್‌ ಮತ್ತು ಡಾ. ವಸು ಅವರು ವಿಷಯ ಮಂಡಿಸಿದರು. ರಾಜ್ಯ ಹಿಂದುಳಿದ ಆಯೋಗದ. ಅಧ್ಯಕ್ಷರಾದ 


ಶ್ರೀ ಸಿ.ಎಸ್‌. ದ್ವಾರಕಾನಾಥ್‌ ಅವರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಲೇಖಕಿಯರ ಸಂಘದ ಅಧ್ಯಕ್ಷ ಡಾ. ಕೆ.ಆರ್‌. ಸಂಧ್ಯಾರೆಡ್ಡಿ ಹಾಗೂ 
ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 


11-04-2010 ಉಚಿತ ನೇತ್ರ ತಪಾಸಣಾ ಶಿಬಿರ 


ಸಂಘದ ಆಶ್ರಯದಲ್ಲಿ ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ನಿರಂತರ ನೇತ್ರ ತಪಾಸಣಾ ಶಿಬಿರವನ್ನು ಆರಂಭಿಸಲಾಯಿತು. 
ಮೊದಲ ಶಿಬಿರವನ್ನು ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಯಿತು. ಶಿಬಿರವನ್ನು ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌ 
ಅವರು ಉದ್ಭಾಟಿಸಿದರು. ನಾರಾಯಣ ನೇತ್ರಾಲಯದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. (ಮೇಜರ್‌) ಪಿ. ನರೇಂದ್ರ ಅವರು ತಮ್ಮ 


ತಂಡದ ವೈದ್ಯರೊಡನೆ ಶಿಬಿರವನ್ನು ನಿರ್ವಹಿಸಿದರು. ಸುಮಾಕೆ 100 ಜನರು ಶಿಬಿರದ ಪ್ರಯೋಜನ ಪಡೆದರು. 35 ಮಂದಿಗೆ ನೇತ್ರಾಲಯದಲ್ಲಿ 
ಪೊರೆ ಶಸ್ತ್ರಚಿಕಿತ್ಸೆ ನೀಡಲಾಯಿತು. 


+ + 


ಉದಯ ಸೌರಭ Ee | 
7 MRE PERSE TUS STR: ಜನವರಿ-ಸೆಪ್ಟೆ೦ಬರ್‌ 201೦ 


11-4-2010 ಸಂಘ ಮತ್ತು ರಾಷ್ಟೀಯ ನವನಿರ್ಮಾಣ ವೇದಿಕೆ ಜಂಟಿ ಆಶ್ರಯದಲ್ಲಿ 
- ನಾರಾಯಣ ನೇತ್ರಾಲಯದ ಸಹಕಾರದಿಂದ ನಡೆದ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು 
ಪೊರೆ ಶಸ್ತ್ರಚಿಕಿತ್ಸೆ ಫಲಾನುಭವಿಗಳ ಚಿತ್ರ - ಸಂಘದ ಪದಾಧಿಕಾರಿಗಳು ಹಾಗೂ 

್ರ ನೇತ್ರಾಲಯದ ಸಹಾಯಕರೊಂದಿಗೆ 


12-04-2010 ಚಿಕ್ಕಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ 
ಕ್ಷೇತ್ರಗಳ ಬೃಹತ್‌ ಬೆ೦ಗಳೂರು ಮಹಾನಗರಪಾಲಿಕೆ ನೂತನ 
ಸದಸ್ಯರ ಅಭಿನಂದನಾ ಸಮಾರಂಭ 


ಬೃಹತ್‌ ಬೆ೦ಗಳೂರು ಮಹಾನಗರಪಾಲಿಕೆಗೆ ಚಿಕ್ಕಪೇಟೆ ಮತ್ತು 
ಬಸವನಗುಡಿ. ವಿಧಾನಸಭಾ ಕ್ಷೇತ್ರಗಳಿಂದ ಚುನಾಯಿತರಾದ ನೂತನ 
ಪಾಲಿಕೆ ಸದಸ್ಯರಿಗೆ ಸಂಘದ ವತಿಯಿ೦ದ ಅಭಿನಂದನಾ ಸಮಾರಂಭ 
ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ನಾಡೋಜ ಡಾ. ಜಿ. 
ನಾರಾಯಣ ಅವರು ಆಶಯ ನುಡಿಗಳನ್ನು ಆಡಿದರು. ಹಿರಿಯ 
ಸಂಸದರಾದ ಶ್ರೀ ವಿ.ಎಸ್‌. ಕೃಷ್ಣಯ್ಕರ್‌ ಅವರು ಸಮಾರಂಭದ ಅಧ್ಯಕ್ಷತೆ 
ವಹಿಸಿದ್ದರು. ಸ್ಥಳೀಯ ಶಾಸಕರಾದ ಡಾ. ಡಿ.ಹೇಮಚ೦ದ್ರ ಸಾಗರ್‌ 
ಮತ್ತು ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಅವರು ಪಾಲ್ಗೊಂಡಿದ್ದರು. 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ ಅವರು 
ಸ್ವಾಗತಿಸಿದರು. ಸಹಾಯಕ ಕಾರ್ಯದರ್ಶಿ ಶ್ರೀ ಕೆ.ಎ. ರಾಧಾಕೃಷ್ಣ 
ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. 


+ + 


25-04-2010 ಕಂಪ್ಯೂಟರ್‌ ಕಲಿಕೆ ತರಗತಿ-ಮೂರನೆಯ 
ತಂಡ ಉದ್ಭಾಟನಾ ಸಮಾರಂಭ 


ಪಿ.ಇ.ಎಸ್‌. ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊ. ಎಂ.ಆರ್‌. 


` ದೊರೆಸ್ವಾಮಿ ಅವರು ಮೂರನೆಯ ತಂಡದ ತರಗತಿಗಳನ್ನು 


. ಉದ್ರಾಟಿಸಿದರು. ಎರಡನೆಯ ತಂಡದ ಯಶಸ್ವಿ ವಿದ್ಯಾರ್ಥಿಗಳಿಗೆ 
ವಿಜಯಾ ಕಂಪ್ಯೂಟರ್‌ ಕೇಂದ್ರದ ಡೀನ್‌ ಡಾ. ಕೆ. ಶೇಷಮೂರ್ತಿ 


ಅವರು ಪ್ರಮಾಣ ಪತ್ರ ವಿತರಿಸಿದರು. ಸಂಘದ ಅಧ್ಯಕ್ಷ ಶ್ರೀ ಬಿ.ಕೃಷ್ಣ 


ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. 


+ + 


18-4-2010 ಬೆಂಗಳೂರಿನ ಪರಂಪರೆಯ ತಾಣವಾಗಿ 
ಗವಿಪುರಕ್ಕೆ ಕಾಯಕಲ್ಪ - ವಿಶ್ವ ಪರಂಪರೆ ದಿನಾಚರಣೆ 


9ನೇ ಶತಮಾನದಿಂದಲೇ ಗ೦ಗರ ಆಡಳಿತದಲ್ಲಿ ಅಸ್ತಿತ್ವದಲ್ಲಿದೆ 
ಯೆಂದು ಪುರಾವೆಗಳಿರುವ ಗವಿಪುರ ತಾಣ ಇಂದಿನ ಬೆಂಗಳೂರಿನ 
ಒಂದು ಆರಂಭಿಕ ಭಾಗ. ಸಾವಿರಾರು ವರ್ಷಗಳ ಗುಹಾಂತರ್ಗತ 
ದೇವಾಲಯ, ಕೆಂಪೇಗೌಡ ರಾಜಮನೆತನದವರ ನಾಲ್ಕು ಕಾವಲು 
ಗೋಪುರಗಳಲ್ಲಿ ಒಂದು ಇಲ್ಲಿರುವುದು, ಬೆಂಗಳೂರಿನ ಪ್ರಾರಂಭದ 
ಕರೆ ಕೆಂಪಾಂಬುಧಿ, ಪಕ್ಕದ ಸುಂಕೇನಹಳ್ಳಿಯ ಇತಿಹಾಸ ಇವೆಲ್ಲ 
ಬೆಂಗಳೂರು ಆಧುನಿಕವಾಗುತ್ತಿದ್ದಂತೆ, ನಾವು ಕಳೆದುಕೊಳ್ಳಬಹುದಾದ 
ನಮ್ಮ ಗತಕಾಲವನ್ನು ನೆನಪಿಸುತ್ತವೆ. ಕಳೆದುಕೊಳ್ಳುವ ಬದಲಿಗೆ, ಉಳಿಸುವ 
ಹಾಗೂ ಬೆಳಸುವ ಉದ್ದೇಶದಿಂದ, ಏಪ್ರಿಲ್‌ 18, 2010ರಂದು ಬೆಳಗ್ಗೆ 
10 ಗಂಟೆಗೆ ವಿಶ್ವ ಪರಂಪರೆಯ ದಿನದ ಅಂಗವಾಗಿ ಗವಿಪುರದಲ್ಲಿ 
ಇತಿಹಾಸ ಹಾಗೂ ಆಧುನಿಕತೆಯನ್ನು ಸಮೀಕರಿಸುವ ಎಚಾರಗಳನ್ನು 
ಮಂಡಿಸುವ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿತ್ತು. 

ಉದಯಭಾನು ಕಲಾಸಂಘದ ಸಹಯೋಗದೊಂದಿಗೆ ಅವರ 
ಸಭಾ೦ಗಣದಲ್ಲಿ ಸ್ಥಳೀಯ ನಗರಪಾಲಿಕೆ ಸದಸ್ಯರಾದ ಶ್ರೀ ಪಿ.ಎನ್‌. 
ಸದಾಶಿವ, ಶ್ರೀ ಕೆ. ಚಂದ್ರಶೇಖರ್‌, ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ 
ಅವರ ಉಪಸ್ಥಿತಿಯಲ್ಲಿ ಸಂಕಿರಣ ಆರಂಭವಾಗಿ ನಂತರದಲ್ಲಿ, 
ಶ್ರೀ ಎಂ. ನರಸಿಂಹ, ಶ್ರೀ ಪ್ರಕಾಶ್‌ ಬೆಳವಾಡಿ, ಶ್ರೀ ಅರುಣಿ, 
ಶ್ರೀ ಸಂಜಯ್‌ ಶ್ರೀಧರ್‌, ಶ್ರೀಮತಿ ಮೀರಾ, ಶ್ರೀ ಸತ್ಯಪ್ರಕಾಶ್‌ ವಾರಣಾಶಿ 
ಮತ್ತಿತರರಿಂದ ವಿಚಾರ ಹಾಗೂ ಯೋಜನೆಗಳ ಮಂಡಣೆಯಾಯಿತು. 
ಶ್ರೀ ಪಂಕಜ್‌ ಮೋದಿಯವರು ಒಂದು ಸ್ಥೂಲ ನೀಲಿನಕ್ಷಯನ್ನು 
ಪ್ರಸ್ತುತಪಡಿಸಿದರು. ಇವೆಲ್ಲವುದಕ್ಕೆ, ಪ್ರತಿನಿಧಿಗಳ ಪ್ರತಿಕ್ರಿಯೆ, ಮುಂಬರುವ 
ವರ್ಷದಲ್ಲಿ ಸಕ್ರಿಯರಾಗುವುದರತ್ತ ಸಲಹೆಗಳು ಮೂಡಿಬಂದು ಕಾರ್ಯಕ್ರಮ 
ಯಶಸ್ವಿಯಾಯಿತು. 
ಈ ಕಾರ್ಯಕಮಕ್ಕೆ ಸಹಮತ ಕೋರಿರುವವರು Udbhava, Citizen Matters, 
Bangalore City Projects, Institute of Urban Designers India and 


Indian Heritage Academy. 
ವರದಿ : ಎಂ. ನರಸಿಂಹ 


25-4-2010 ಯುವಜನರಿಗೆ ಉಚಿತ ಕಂಪ್ಯೂಟರ್‌ ತರಬೇತಿ ಫಲಾನುಭವಿ 
2ನೆ ತಂಡದ ವಿದ್ಯಾರ್ಥಿಗಳಿಗೆ ಅರ್ಹತಾ ಪತ್ರ ವಿತರಣೆ-ಬೀಳ್ಕೊಡುಗೆ 


25-4-2010ರಂದು ಯುನಜನರಿಗೆ ಸ್ವಯಂ ಉದ್ಯೋಗ ಕಂಪ್ಯೂಟರ್‌ ತರಬೇತಿ 
ಉದ್ಭಾಟನೆ - (3ನೆ ತಂಡ) ಪ್ರೊ. ಎಂ.ಆರ್‌. ದೊರೆಸ್ವಾಮಿ "ಅವರಿಂದ 
ಡಾ॥ ಶೇಷಮೂರ್ತಿ, ಬಿ. ಕೃಷ್ಣ, ಎಂ. ನರಸಿಂಹ, ಅಧ್ಯಾಪಕ ಸಿ . ದಾಕ್ಷಾಯಿಣಿ 


25-04-2010 ಉಚಿತ ನೇತ್ರ ತಪಾಸಣಾ ಮತ್ತು 
ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ 

ಬಣ ನೇತ್ರಾಲಯದ ಸಹಯೋಗದೊಂದಿಗೆ ಸಂಘದಲ್ಲಿ 
ಉಚಿತ ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ 
ಆಯೋಜಿಸಲಾಗಿತ್ತು 69 ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ಶಸ್ತ್ರಚಿಕಿತ್ಸೆ 
ಅವಶ್ಯವೆನಿಸಿದ್ದ 25 ಮಂದಿಗೆ ನಾರಾಯಣ ನೇತ್ರಾಲಯದಲ್ಲಿ ರಚಿತ 
ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. 


+ + 


09-05-2010 ಉಚಿತ ನೇತ್ರ ತಪಾಸಣಾ ಮತ್ತು 
ಪೊರೆ ಶಸಚಿಕಿತಾ ಶಿಬಿರ 
ಮಿ) 1 

ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಸಂಘದಲ್ಲಿ 
ಉಚಿತ ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ 
ಆಯೋಜಿಸಲಾಗಿತ್ತು 47 ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ಶಸ್ತ ಸಚಿಕಿತ್ಸೆ 
ಅವಶ್ಯವೆನಿಸಿದ್ದ 20 ಮಂದಿಗೆ ನಾರಾಯಣ ನೇತ್ರಾಲಯದಲ್ಲಿ ಖಚಿತ 
ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. 


9-5-2010 ಸಂಘ ಮತ್ತು ನಾರಾಯಣ ನೇತ್ರಾಲಯದ ಸಹಯೋಗದಿಂದ ಉಚಿತ ನೇತ್ರ 
ಪರೀಕ್ಷೆ - ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ, ಅಂಚೆ ಇಲಾಖೆ ಸಹಾಯಕ ಅಧೀಕ್ಷಕಿ ಶ್ರೀಮತಿ 
ಸುಚಿತಾ ಹೆಗಡೆ ಅವರಿಂದ ಶಿಬಿರದ ಉದ್ಭಾಟನೆ 


ಅಡಿಗ ಆರ್ಟ್‌ ಅಕಾಡೆಮಿಗಳ ಹಾಗೂ ಸಂಘದ ಸಹಯೋಗದಲ್ಲಿ 
ಪ್ರತಿಭೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಸಂಘದ 
ಸಭಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಗಾಯನ, ವಾದ್ಯ ವಾದನ, 
ಅಭಿನಯ, ನೃತ್ಯ ಮತ್ತು ಇತರ ಸಾಂಸ್ತ ತಿಕ ಸರ್ಧೆಗಳನ್ನು ವ್ಯವಸ್ಥೆ 
ಮಾಡಲಾಗಿತ್ತು. 

+ + 


23-05-2010 ಉಚಿತ ನೇತ್ರ ತಪಾಸಣಾ ಮತ್ತು 


ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ 

ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಸಂಘದಲ್ಲಿ 
ಉಚಿತ ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ 
ಆಯೋಜಿಸಲಾಗಿತ್ತು 58 ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. "ಶಸ ಚಿಕಿತ್ಸೆ 
ಅವಶ್ಯವೆನಿಸಿದ್ದ 19 ಜನರಿಗೆ ನಾರಾಯಣ ನೇತ್ರಾಲಯದಲ್ಲಿ ಕಚಿತ 
ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. 


23-5-2010 ಸಂಘ ಮತ್ತು ನಾರಾಯಣ ನೇತ್ರಾಲಯದ ಸಹಯೋಗದಿಂದ ಉಚಿತ ನೇತ್ರ 
ಪರೀಕ್ಷೆ ಮತ್ತು ಪೊಠ ಶಸ್ತ್ರಚಿಕಿತ್ಸೆ ಶಿಬಿರ ಸಂಘದ ಉಚಿತ ನಾಗರಿಕ ಪಾಲನಾ 
ಕಾರ್ಯಕ್ರಮಗಳಿಗೆ ಉಚಿತ ಔಷಧಗಳ ದಾನಿಗಳಾದ ವರ್ಧಮಾನ ಫಾರ್ಮ ಮುಖ್ಯಸ್ಥರಾದ 
ಶ್ರೀ ಮಹೇಂದ್ರ ಚವ್ಹಾಣ್‌ ಅವರಿಂದ ಉದ್ಭಾಟನೆ 


ಸಂಘ ಮತ್ತು ನಾರಾಯಣ ನೇತ್ರಾಲಯದ ಸಹಯೋಗದಿಂದ 
ಉಚಿತ ನೇತ್ರ ಪರೀಕ್ಷೆ ಶಿಬಿರ ಫಲಾನುಭವಿಗಳ ಚಿತ್ರ 


12-6-2010 ಸಂಘದ 46ನೆಯ ಸಂಸಾಪನಾ ದಿನಾಚರಣೆ-ವಿಷ್ಣುಸಹಸ್ತನಾಮ ಕಲಿಕಾ 
೪ 

ತರಗತಿಗಳ ಉದ್ಭಾಟನೆ - ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌, ಶ್ರೀ ಅರಳುಮಲ್ಲಿಗೆ ಪಾರ್ಥಸಾರಥಿ, 

ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌, ನಾಡೋಜ ಡಾ. ಜಿ. ನಾರಾಯಣ, 

ಶ್ರೀಮತಿ ಲೀಲಾದೇವಿ ಆರ್‌. ಪ್ರಸಾದ್‌ ಮತ್ತು ಶ್ರೀ ಪಿ.ಎನ್‌. ಸದಾಶಿವ 


ದೇವರ ಸ್ತೋತ್ರ ಕಲಿಕೆ ಅಧ್ಯಾಪಕ ಶ್ರೀ ಜಯರಾಮ್‌ ಅವರಿ 
ಫಲಾನುಭವಿಗಳಿಂದ ಅಭಿನಂದನೆ - 12-6-2010 


+ + 


12-06-2010 ಸಂಘದ 46ನೆಯ ಸಂಸ್ಥಾಪನಾ ದಿನಾಚರಣೆ, 
ವಿಷ್ಣುಸಹಸ್ತನಾಮ ಕಲಿಕೆ ತರಗತಿ ಉದ್ಭಾಟನಾ ಸಮಾರಂಭ 

ಸಂಘದ 46ನೆಯ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ 
ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಂಘದ ಗೌರವ ಸದಸ್ಯರಾದ 
ನಾಡೋಜ ಡಾ. ಜಿ. ನಾರಾಯಣ, ಪ್ರೊ. ಎಲ್‌.ಎಸ್‌. ಶೇಷಗಿರಿ ರಾವ್‌, 
ಶ್ರೀ ವಿ.ಎಸ್‌. ಕೃಷ್ಣಯ್ಯರ್‌ ಮತ್ತು ಶ್ರೀಮತಿ ಲೀಲಾದೇವಿ ಆರ್‌. ಪ್ರಸಾದ್‌ 
ಅವರು ಭಾಗವಹಿಸಿ ಸಂಘದ ಒಡನಾಟವನ್ನು ಸ್ಮರಿಸಿದರು. 


ವಿಷ್ಣುಸಹಸ್ರನಾಮ ತರಗತಿಗಳ ಯಶಸ್ವಿ ವಿದ್ಯಾರ್ಥಿಗಳು ಎಷ್ಟು 


ಸಹಸ್ರನಾಮ ಪಠಣ ಮಾಡಿದರು. ತರಬೇತಿ ಪೂರೈಸಿದ ಯಶಸ್ವಿ 
ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರವನ್ನು ವಿತರಿಸಿ ಮಾತನಾಡಿದ ಅತಿಥಿ 
ಶ್ರೀ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ವಿಷ್ಣುಸಹಸ್ರನಾಮ ಮಹತ್ವವನ್ನು 
ಸಾರಿದರು. ಹೊಸ ತಂಡದ ತರಗತಿಗಳನ್ನು ಪ್ರಾರಂಭಿಸಲಾಯಿತು. 
ನೂತನ ಪೂಜನೀಯ ಮಹಾಪೌರರಾದ ಶ್ರೀ ಎಸ್‌.ಕೆ. ನಟರಾಜ್‌ 
ಅವರಿಗೆ ಹಿರಿಯರಾದ ಶ್ರೀ ಜಿ. ನಾರಾಯಣ ಮತ್ತು ಶ್ರೀ ವಿ.ಎಸ್‌. 
ಕೃಷ್ಣಯ್ಯರ್‌ ಅವರು ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸಿದರು. 
ಶ್ರೀ ನಟರಾಜ್‌ ಅವರು ಸಂಘದ ಚಟುವಟಿಕೆಗಳನ್ನು ಮೆಚ್ಚಿ ಎಲ್ಲ ನೆರವನ್ನು 
ನೀಡುವ ಬಗ್ಗೆ ಭರವಸೆ ನೀಡಿದರು. ಸ್ಥಳೀಯ ಪಾಲಿಕೆ ಸದಸ್ಯ 
ಶ್ರೀ ಪಿ.ಎನ್‌. ಸದಾಶಿವ ಅವರು ಸಮಾರಂಭದಲ್ಲಿ ಹಾಜರಿದ್ದರು. ಕೋಶಾಧ್ಯಕ್ಷ 
ಶ್ರೀ ಟಿ.ಕೆ. ತಿಮ್ಮರಾಜ ಶೆಟ್ಟಿ ಅವರು ಸ್ವಾಗತಿಸಿದರು. ಸಹಾಯಕ ಕಾರ್ಯದರ್ಶಿ 
ಶ್ರೀ ಕೆ.ಎ. ರಾಧಾಕೃಷ್ಣ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. 
ಸಂಘದ ಅಧ್ಯಕ್ಷ ಶ್ರೀ ಬಿ.ಕೃಷ್ಣ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. 
+ + 
13-06-2010 ಉಚಿತ ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ 
ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಸಂಘದಲ್ಲಿ ಉಚಿತ 
ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸ ಲಾಗಿತ್ತು 
ಶಿಬಿರವನ್ನು ನಗರಪಾಲಿಕೆ ಮಾಜೆ ಸದಸ್ಯ ಶ್ರೀ ವೇದವ್ಯಾಸಭಟ್‌ ಅವರು 
ಉದ್ಭಾಟಿಸಿದರು. 66 ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ಶಸ್ತ್ರಚಿಕಿತ್ಸೆ 
ಅವಶೃವೆನಿಸಿದ್ದ 17 ಜನರಿಗೆ ನಾರಾಯಣ ನೇತ್ರಾಲಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ 
ನಡೆಸಲಾಯಿತು. 
+ + 


27-06-2010 ಉಚಿತ ನೇತ್ರ ತಪಾಸಣಾ ಮತ್ತು 
ಪೊರೆ ಶಸ್ತಚಿಕಿತ್ಪಾ ಶಿಬಿರ 


ಸಂಘ ಮತ್ತು ನಾರಾಯಣ ನೇತ್ರಾಲಯದ ಸಹಯೋಗದಿಂದ ಉಚಿತ ನೇತ್ರ ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ 
ಶಿಬಿರ ಉದ್ರಾಟನೆ-ರಾಜ್ಯ ಆರ್ಥಿಕ ಇಲಾಖೆ ಉಪ ಕಾರ್ಯದರ್ಶಿ ಶ್ರೀ ಕೆ.ಆರ್‌. ಬಡಿಗೇರ - ಅವರಿಂದ 
ನಾಗರಿಕ ಆರೋಗ್ಯ ಉಪಸಮಿತಿ ಸಂಚಾಲಕ ಶ್ರೀ ಜಿ. ನಾಗರಾಜ್‌ ಮತ್ತು ಕಾರ್ಯದರ್ಶಿ 
ಎಂ. ನರಸಿಂಹ ಅವರನ್ನೂ ಕಾಣಬಹುದು 


ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಸಂಘದಲ್ಲಿ ಉಚಿತ 
ನೇತ್ರ ತಪಾಸಣಾ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿತ್ತು. 
ಕರ್ನಾಟಕ ಸರಕಾರದ ಆರ್ಥಿಕ ಇಲಾಖೆಯ ಉಪ ಕಾರ್ಯದರ್ಶಿ 
ಶ್ರೀ ಕೆ.ಆರ್‌. ಬಡಿಗೇರ ಅವರು ಶಿಬಿರ ಉದ್ರಾಟಿಸಿದರು. 58 ಮಂದಿ ಶಿಬಿರದಲ್ಲಿ 
ಭಾಗವಹಿಸಿದ್ದರು. ಶಸ್ತ್ರಚಿಕಿತ್ಸೆ ಅವಶ್ಯವೆನಿಸಿದ್ದ 21 ಜನರಿಗೆ ನಾರಾಯಣ 
ನೇತ್ರಾಲಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. 


ಮಾಹಿತಿ ಸಂಗಹ : ಕೆ.ವಿ. ರಾಧಾಕೃಷ್ಣ 


16-7-2010 ಎನ್‌.ಆರ್‌. ಚಂದ್ರನ್‌ ಸ್ಮರಣೆ 

ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಎನ್‌.ಆರ್‌. ಚಂದ್ರನ್‌ ಅವರ 
ಪ್ರಥಮ ವಾರ್ಷಿಕ ಸ್ಮರಣೆ ಕಾರ್ಯಕ್ರಮವನ್ನು 16-7-2010ರಂದು 
ಸಂಘದಲ್ಲಿ ನಡೆಸಲಾಯಿತು. ಸಂಘದ ಅಧ್ಯಕ್ಷರಾದ ಶ್ರೀ ಬಿ.ಕೃಷ್ಣ, ಮಾಜಿ 
ಅಧ್ಯಕ್ಷರಾದ ಎನ್‌. ಸೂರ್ಯನಾರಾಯಣ, ಶ್ರೀವತ್ಸ ಮತ್ತು ಲಯನ್‌ 


16-7-2010ರಂದು ಸಂಘದ ಮಾಜಿ ಅಧ್ಯಕ್ಷ ಶ್ರೀ ಎನ್‌.ಆರ್‌. ಚಂದ್ರನ್‌ ಅವರ 
ಪ್ರಥಮ ಪುಣ್ಯಸ್ಮರಣೆ - "ಉದಯಸೌರಭ' ವಿಶೇಷ ಸಂಚಿಕೆ ಅರ್ಪಣೆ 


ಬಿ.ಎಲ್‌.ಎಸ್‌. ಮೂರ್ತಿ, ಚ೦ದ್ರನ್‌ ಅವರ ಸೇವೆ-ಸಾಧನೆಗಳನ್ನು 
ಸ್ಮರಿಸಿದರು. ಆರಂಭದಲ್ಲಿ ಗೌ। ಕಾರ್ಯದರ್ಶಿಗಳಾದ ಎಂ. ನರಸಿಂಹ 
ಸ್ವಾಗತ ಕೋರಿದರು. ಇದೇ ಸಂದರ್ಭದಲ್ಲಿ ಉದಯಸೌರಭದ ಎನ್‌.ಆರ್‌. 
ಚಂದ್ರನ್‌ ವಿಶೇಷಾಂಕವನ್ನು ಬಿಡುಗಡೆ ಮಾಡಲಾಯಿತು. ಮೃತರ ಆತ್ಮಕ್ಕೆ 
ಶಾಂತಿ ಕೋರಿ ವಿಷ್ಣುಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಲಾಯಿತು. 
ಶ್ರೀ ಚಂದ್ರನ್‌ ಅವರ ಸುಪುತ್ರ ಶ್ರೀ ರವಿಕೀರ್ತಿ ಮತ್ತು ಕುಟುಂಬದವರು 
ಭಾಗವಹಿಸಿದ್ದರು. 


+ + 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಉದ್ರಾಟನೆ 
25-7-10ರಂದು ಸಂಘದ ಇತಿಹಾಸದಲ್ಲಿ ಇನ್ನೊಂದು ಪ್ರಮುಖ 


7 ಖಿ, 


ಅಧ್ಯಕ್ಷರಾದ ಸ್ವಾಮಿ ಹರ್ಷಾನಂದಜೀ ಮಹಾರಾಜ್‌ ಅವರು ತಮ್ಮ 
ಅಮೃತಹಸ್ತದಿಂದ ಉದ್ಭಾಟನೆ ಮಾಡುತ್ತ ಇನ್ನು ಹೆಸರಿಗೆ ತಕ್ಕಂತೆ 
ಉದಯವಾಗುವ ಸೂರ್ಯನಂತೆ ಮುಂದೆ ಹೆಚ್ಚು ಹೆಚ್ಚು 
ಪ್ರಕಾಶಮಾನವಾಗುತ್ತ ಬೆಳೆಯಲಿ ಎಂದು ಆಶೀರ್ವದಿಸಿದರು. 
ನ್ಯಾಕ್‌(ಸAಸಿ೦) ನಿರ್ದೇಶಕರಾದ ಪ್ರೊ. ಎಚ್‌.ವಿ.ರಂಗನಾಥ್‌ ಅವರು 
ಆಶಯ ಮಾತುಗಳನ್ನಾಡಿ ಶುಭ ಕೋರಿದರು. ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಕಾರ್ಯದರ್ಶಿಗಳಾದ ಶ್ರೀ ಬಿ.ಆರ್‌. ಜಯರಾಮರಾಜೇ ಅರಸ್‌ 
ಅವರು ಅಧ್ಯಕ್ಷತೆ ವಹಿಸಿ ಈ ಕೇಂದ್ರಕ್ಕೆ ಅಗತ್ಯ ಆರ್ಥಿಕ ನೆರವನ್ನು 
ಒದಗಿಸುವ ಭರವಸೆ ನೀಡಿದರು. ಆರಂಭದಲ್ಲಿ ಎಂ. ನರಸಿಂಹ 
ಸ್ವಾಗತಿಸಿದರು. ಗೌ। ಸದಸ್ಯರಾದ ಜಿ.ನಾರಾಯಣ, ವಿ.ಎಸ್‌. ಕೃಷ್ಣಯ್ಯರ್‌, 
ಅಧ್ಯಕ್ಷರಾದ ಬಿ.ಕೃಷ್ಣ ಉಪಸ್ಥಿತರಿದ್ದರು. ಉನ್ನತ ಅಧ್ಯಯನ ಕೇಂದ್ರದ 
ಗೌ। ನಿರ್ದೇಶಕರಾದ ಎಚ್‌.ಆರ್‌. ರಾಮಕೃಷ್ಣರಾವ್‌ ಕಾರ್ಯಕ್ರಮ 


ಟಚ್‌ ಬಭಬಹಾಣಾ ಜನವರಿ-ಸೆಫ್ಲೆ೦ಬರ್‌ 2೦1೦ 
ಉದಯ ಸೌರಭ ಬಾ. 10 ಟ 


ನಡೆಸಿಕೊಟ್ಟರು. ವಿವಿಧ ವಿಭಾಗಗಳ ಮುಖ್ಯಸ್ಥರು ಮತ್ತು ಸದಸ್ಯರು 
ಭಾಗವಹಿಸಿದ್ದರು. 
+ + 


ಸ್ಟಾತಂತ್ರ್ಯೋತ್ಸವ: 15-8-10ರಂದು ಪ್ರತಿ ವರ್ಷದಂತೆ ಈ 
ವರ್ಷವೂ ಸಂಘದ ಆವರಣದಲ್ಲಿ ಬೆಳಗ್ಗೆ 9.00 ಗಂಟೆಗೆ ಸಂಘದ 
ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ಧ್ವಜಾರೋಹಣ ಮಾಡಿದರು. 
ಸಂಜೆ 5.00 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಕನ್ನಡ ಸಂಸ್ಕೃತಿ 
ಇಲಾಖೆಯ ಸಹಯೋಗದೊಂದಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು 
ನಡೆದವು. ಕಲಾವಿದರ ತಂಡಗಳನ್ನು ಇಲಾಖೆಯೇ ಪ್ರಾಯೋಜನೆ 
ಮಾಡಿತ್ತು. 


+ + 


ವಿಶೇಷ ಉಪನ್ಯಾಸ : 4-9-2010ರ೦ದು ಉನ್ನತ ಅಧ್ಯಯನ 
ಕೇಂದ್ರದ ವತಿಯಿಂದ ಪ್ರಥಮ ಕಾರ್ಯಕ್ರಮವಾಗಿ ವಾಣಿಜ್ಯ ಮತ್ತು 
ಆಡಳಿತ ನಿರ್ವಹಣಾ ವಿಭಾಗದಿ೦ದ ಮೌಲ್ಯವರ್ಧಿತ ತೆರಿಗೆ ಕುರಿತು 
ವಿಶೇಷ ಉಪನ್ಯಾಸ ನಡೆಯಿತು. ಎಫ್‌.ಕೆ.ಸಿ.ಸಿ.ಐ. ಪರೋಕ್ಷ ತೆರಿಗೆ 
ಸಮಿತಿ ಅಧ್ಯಕ್ಷರಾದ ಶ್ರೀ ಬಿ.ವಿ. ಮನೋಹರ್‌ ಅವರ ಈ ಉಪನ್ಯಾಸಕ್ಕೆ 
ವಾಣಿಜ್ಯ ವಿಭಾಗದ ಡೀನ್‌ರಾದ ಪ್ರೊ. ಎಚ್‌.ಆರ್‌. ಅಪ್ಪಣ್ಣಯ್ಯ ಅವರು 
ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣ ಮತ್ತು ಇತರ 
ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 


+ + 


ಶಿಕ್ಷಕರ ದಿನಾಚರಣೆ: 5-9-10, 2010-11ನೇ ಸಾಲಿನ ಉಚಿತ 
ಶೈಕ್ಷಣಿಕ ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಮತ್ತು 
ಎಸ್‌.ಎಸ್‌.ಎಲ್‌.ಸಿ. ಮತ್ತು ಪಿ.ಯು.ಸಿ. ಉಚಿತ ತರಗತಿಗಳನ್ನು ಉದ್ರಾಟನೆ 
ಮಾಡಲಾಯಿತು. ನಗರಪಾಲಿಕೆ ಆರ್ಥಿಕ ಮತ್ತು ತೆರಿಗೆ ಸ್ಥಾಯಿ ಸಮಿತಿ 
ಅಧ್ಯಕ್ಷರಾದ ಶ್ರೀ ಪಿ.ಎನ್‌. ಸದಾಶಿವ ಅವರು ಉದ್ಭಾಟನೆ ಮಾಡಿ 
ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು. ಸಂಘದ ಅಧ್ಯಕ್ಷರಾದ 
ಬಿ.ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಗೌ| ಕಾರ್ಯದರ್ಶಿ ಎಂ.ನರಸಿ೦ಹ ಸ್ವಾಗತ 
ಕೋರಿದರು. 


+ + 


ವಿದ್ಯಾಗಣಪತಿ ಮಹೋತ್ಸವ : 11-9-10 ಸಂಘದ ನಿರಂತರ 
ಚಟುವಟಿಕೆಯಾದ ನಲವತ್ತಾರನೆ ವರ್ಷದ ವಿದ್ಯಾಗಣಪತಿ 
ಮಹೋತ್ಸವವನ್ನು ನಡೆಸಲಾಯಿತು. ಬೆಳಗ್ಗೆ ಗಣಪತಿ ಪ್ರತಿಷ್ಠಾಪನಾ 
ಮಹೋತ್ಸವ ಮತ್ತು ಸಂಜೆ ವಿಸರ್ಜನೆಯ ಅಂಗವಾಗಿ ಬಡಾವಣೆಯ 
ಮುಖ್ಯ ಬೀದಿಗಳಲ್ಲಿ ವಿದ್ಯುದ್ದೀಪಾಲಂಕೃತ ಹೂವಿನಪಲ್ಲಕ್ಕಿ ಉತ್ಸವವನ್ನು 
ನಡೆಸಲಾಯಿತು. ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು 
ಸದಸ್ಯರು ಭಾಗವಹಿಸಿದ್ದ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು 
ಉಪಾಧ್ಯಕ್ಷರಾದ ಶ್ರೀ ಟಿ. ಶ್ರೀನಿವಾಸ್‌ ಯಶಸ್ವಿಯಗಿ ನಡೆಸಿಕೊಟ್ಟರು. 
ಭಕ್ತರಿಗೆಲ್ಲ ಬೆಳಗ್ಗೆ ಮತ್ತು ಸಂಜೆ ಪ್ರಸಾದ ಎನಿಯೋಗವಿತ್ತು. 


+ + 


ವಿಶೇಷ ಉಪನ್ಯಾಸ: 17-9-10 ಉನ್ನತ ಅಧ್ಯಯನ ಕೇಂದ್ರದ 
ಭಾಷೆ ಸಾಹಿತ ಸಂಸ್ಕೃತಿ ವಿಭಾಗದ NN ಭಾಷಾ ತಜ್ಞರಾದ ಡಾ| 
ಕೆ.ಪಿ.ಭಟ್‌ 4 Hs “ಕನ್ನಡ ಸಂದರ್ಭದಲ್ಲಿ ಮಾತು "ಬರೆವಣಿಗೆ' 
ವಿಷಯದಲ್ಲಿ ವಿಶೇಷ ಉಪನ್ಯಾಸವನ್ನು ನಡೆಸಲಾಯಿತು. ಸಂಘದ 
ನಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇಂದ್ರದ 
ನಿರ್ದೇಶಕರಾದ ಎಚ್‌.ಆರ್‌. ಸ ೈಷ್ಟರಾವ್‌ ವಹಿಸಿದ್ದರು. ಸಾಹಿತ್ಯ 
ವಿಭಾಗದ ಡೀನ್‌ ಡಾ| ಎಚ್‌.ಎನ್‌. ಮುರಳೀಧರ ಸ ಸ್ವಾಗತ. ಕೋರಹ. 
ಅಧ್ಯಕ್ಷ ಬಿ.ಕೃಷ್ಣ ಮತ್ತು ಪದಾಧಿಕಾರಿಗಳು ಹಾಗೂ ಕೇಂದ್ರದ 
ಅಧ್ಯಾಪಕರುಗಳು ಉಪಸ್ಥಿತರಿದ್ದರು. 

+ + 


ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಿಗೆ ಪುನಶ್ಚೇತನ ಶಿಬಿರ: 25-9-2010 


ರಂದು ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ವಿಜ್ಞಾನ ಮತ್ತು 


ತಂತ್ರಜ್ಞಾನ ವಿಭಾಗ ಹಾಗೂ ನ್ಯಾಷನಲ್‌ ಕಾಲೇಜಿನ ಬಿ.ವಿ.ಜಗದೀಶ್‌ 
" ವಿಜ್ಞಾನ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ದಕ್ಷಿಣ 
ಜಿಲ್ಲಾ ವ್ಯಾಪ್ತಿಯ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಿಗೆ ಒಂದು ದಿನದ 
ಪುನಶ್ಚೇತನಾ ಶಿಬಿರವನ್ನು ಕಾಲೇಜಿನ ವಿಜ್ಞಾನ ಕೇಂದ್ರದಲ್ಲಿ ನಡೆಸಲಾಯಿತು. 
ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಡಾ॥ ಎ.ಎಚ್‌. ರಾಮರಾವ್‌ 


ಉದ್ರಾಟನೆ ಮಾಡಿದರು. ಉದ್ರಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು 


ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ಲೆ ಪ್ರೊ. ಎಚ್‌.ಆರ್‌. ರಾಮಕೃಷ್ಣರಾವ್‌ 
ವಹಿಸಿದ್ದರು. 


ಇಡೀ ದಿನ ನಡೆದ ಶಿಬಿರದಲ್ಲಿ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, 
ಜೀವ ವಿಜ್ಞಾನ, ಗಣಿತ ವಿಜ್ಞಾನ ವಿಷಯಗಳ ಬಗ್ಗೆ ಕ್ರಮವಾಗಿ 
ಪ್ರೊ. ಎಚ್‌. ಆರ್‌. ರಾಮಕೃಷ್ಣರಾವ್‌, ಪ್ರೊ. ಎ೦. ಗುರುನಾಥ, 
ಡಾ| ವೈ. ತುಳಜ ಪೈ, ಡಾ॥ ಬಿ.ಎನ್‌. ರಾಜಾರಾವ್‌, ಪ್ರೊ. ಆರ್‌.ವಿ. 
ಕರ” ಮುಂತಾದ ತಜ್ಞ ಪ್ರಾಧ್ಯಾಪಕರಿಂದ ಪ್ರಯೋಗ, ಉಪನ್ಯಾಸ 
ಮತ್ತು ಶಿಬಿರಾರ್ಥಿಗಳಿಂದ ಗ್‌ ಇತ್ತು. ಸಂಜೆ ನಡೆದ ವವ 


26-9-2010ರಂದು ಉಚಿತ ನೇತ್ರ ತಪಾಸಣೆ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧೀನ ಕಾರ್ಯದರ್ಶಿಗಳಾದ. 
ಶ್ರೀ ಎಚ್‌.ವಿ. ರಾಮಚಂದ್ರರಾವ್‌ ಅವರಿಂದ ಉದ್ಭಾಟನೆ 


ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರ ಪರವಾಗಿ 
ಪಠ್ಯವಿಷಯ ಪರಿವೀಕ್ಷಕರಾದ ಶ್ರೀ ಎನ್‌. ವೆಂಕಟೇಶ್‌ ಅವರು ಮುಖ್ಯ 
ಅತಿಥಿಗಳಾಗಿ ಆಗಮಿಸಿದ್ದರು. ಬೆ೦ಗಳೂರು ವಿಜ್ಞಾನ ವೇದಿಕೆಯ 
ಕಾರ್ಯದರ್ಶಿಗಳಾದ ಡಾ| ವೈ. ತುಳಜಪ್ಪ ಅಧ್ಯಕ್ಷತೆ ವಹಿಸಿದ್ದರು. 
ಕಾಲೇಜಿನ ಪ್ರಾಚಾರ್ಯರಾದ ಪ್ರೊ. ಕೆ.ಎಂ. ಕೋದಂಡರಾಮ ಶೆಟ್ಟಿ ಮತ್ತು 
ಪ್ರೊ. ಎ.ವಿ. ಸೋಮಶೇಖರ್‌ ಅವರುಗಳ ಸಹಕಾರದಲ್ಲಿ ನಡೆದ ಈ 
ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅಧ್ಯಯನ 
ಕೇಂದ್ರದ ಅಧ್ಯಾಪಕರುಗಳು ಉಪಸ್ಥಿತರಿದ್ದರು. ವಿಜ್ಞಾನ-ತಂತ್ರಜ್ಞಾನ 
ವಿಭಾಗದ ಡೀನ್‌ ಡಾ॥ ಎ.ಎಸ್‌. ಶ್ರೀಕಂಠ ಮತ್ತು ಕೇಂದ್ರದ ಯೋಜನಾ 
ನಿರ್ದೇಶಕರಾದ ಪ್ರೊ. ಆರ್‌.ವಿ. ಪ್ರಭಾಕರ್‌ ಅವರ ಮಾರ್ಗದರ್ಶನದಲ್ಲಿ 
ಈ ಶಿಬಿರ ನಡೆಯಿತು. 


+ + 


ಉಚಿತ ಕಣ್ಣಿನ ಪರೀಕ್ಷೆ : ನಾರಾಯಣ ನೇತ್ರಾಲಯದ ನುರಿತ 
ತಜ್ಞರು ಸಂಘದಲ್ಲಿ ಜುಲೈ 11, 25, ಆಗಸ್ಟ್‌ 8, 22 ಮತ್ತು ಸೆಪ್ಟೆಂಬರ್‌ 
12, 26ರಂದು ಉಚಿತ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿದರು. ಈ ವರ್ಷದ 
ಆರಂಭದಿಂದಲೂ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಡೆಯುವ ಈ ಪರೀಕ್ಷಾ 
ಶಿಬಿರ ಜನಪ್ರಿಯವಾಗಿದ್ದು ಬೆಂಗಳೂರು ಮತ್ತು ಹೊರಗಡೆಯಿಂದಲೂ 
ಫಲಾನುಭವಿಗಳು ಬರುತ್ತಿದ್ದಾರೆ. ನೋ೦ದಣಿ ಮೂಲಕ ಫಲಾನುಭವಿ 
ಗಳನ್ನು ಮುಂಗಡವಾಗಿ ದಾಖಲಿಸಲಾಗುತ್ತಿದ್ದು ಹೆಚ್ಚಿನ ಬೇಡಿಕೆಯಿದೆ. 
ಪ್ರತಿ ಶಿಬಿರಗಳಲ್ಲಿ ಸುಮಾರು 256 ಜನ ಪರೀಕ್ಷೆಗೆ ಒಳಗಾಗಿದ್ದು, 
ಅಗತ್ಯವಿರುವವರಿಗೆ ನಾರಾಯಣ ನೇತ್ರಾಲಯದಲ್ಲಿ 277 ಜನರಿಗೆ ಉಚಿತ 
ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಆರೋಗ್ಯ ವಿಭಾಗದ ಸಂಚಾಲಕರಾದ 
ಜಿ.ನಾಗರಾಜ್‌ ಮತ್ತು ಎಚ್‌.ಎಸ್‌. ಕಪಿನಯ್ಯ ಅವರು ಈ ಕಾರ್ಯಕ್ರಮವನ್ನು 
ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಇದರೊಂದಿಗೆ ಪ್ರತಿದಿನ ಸಂಘದಲ್ಲಿ 
ಉಚಿತ ವೈದ್ಯಕೀಯ ಪರೀಕ್ಷೆಗಳು ನಡೆಯುತ್ತಿದ್ದು, ಗೌ। ವೈದ್ಯರ ಸೇವೆಯನ್ನು 
ಸಂಘ ಕೃತಜ್ಞತೆಯಿಂದ ನೆನೆಯುತ್ತದೆ. 


11-7-2010ರಂದು ಉಚಿತ ನೇತ್ರ ತಪಾಸಣೆ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಉದ್ರಾಟನೆ 
ಶ್ರೀ ಟಿ.ಎ.ಪಿ. ನಾಗರಾಜ್‌ ಅವರಿಂದ 


ಸಾರಿಗೆ ಸಚಿವರಾದ ಶ್ರೀ ಆರ್‌. ಅಶೋಕ ಅವರು ಸಂಘಕ್ಕೆ ಭೇಟಿ ನೀಡಿದ ರಾಜ್ಯ ಸರ್ಕಾರದ ನೂತನ ಮುಖ್ಯ ಕಾರ್ಯದರ್ಶಿ 
ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ dae ಅಭಿನಂದನೆ ಶ್ರೀ ಎಸ್‌.ವಿ. ರಂಗನಾಥ್‌ ಅವರಿಗೆ ಸಂಘದ ಪದಾಧಿಕಾರಿಗಳಿಂದ ಅಭಿನಂದನೆ 


ಹಿಲಿಯರು ನಮ್ಮನ್ನು ತಂಡಿದ್ದು ಹೀಗೆ 


ಕರ್ತವ್ಯ ಹಾಗೂ ಸಮರ್ಪಣೆಯ ಭಾವನೆಯಿಂದ ಶಿಕ್ಷಣ ಹಾಗೂ 
ಆತರ ಸಾಮಾಜಿಕ ಉಪಯೋಗಿ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆ 
ಸಲ್ಲಿಸುತ್ತಿರುವ ಉದಯಭಾನು ಕಲಾಸಂಘ ನಿಜಕ್ಕೂ ಶ್ಲಾಘನೀಯ. 

28-10-2009 


*ನ್ಯಾ| ಡಾ॥ ಎಂ. ರಾಮಾಜೋಯಿಸ್‌ 


ಉನ್ನತ ಅಧ್ಯಯನ ಕೇಂದ್ರ ಕಟ್ಟಡ ಶಿಲಾನ್ಯಾಸ ಸಮಾರಂಭ ಮಾನ್ಯ ಮುಖ್ಯಮಂ ಷಾ ಜಂಟಿ ಕಾರ್ಯದರ್ಶಿ 
ಮಾಜಿ ರಾಜ್ಯಪಾ ಸನ ಶ್ರೀ ಬಿ.ಜಿ. ನಂತಹ ಹಾರ್‌ ಅವರೊಂದಿಗೆ ಪದಾಧಿಕಾರಿಗಳ ಭೇಟಿ 


% ೫ % 


ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದೆಂದು ನಿಮ್ಮನ್ನು ನೋಡಿ ತಿಳಿಯಲು 
ಸಾಕು. 


ನಿಮ್ಮ ಪ್ರಯತ್ನ ಶಿವನಿಗೆ ಮುಟ್ಟಲಿ. 


26-01-2010 

ಅ ಪಂಡಿತ ರವೀಂದ್ರ ಹಂದಿಗನೂರ 
ಗಣರಾಜ್ಯೋತ್ಸವ 

ಹಿಂದೂಸ್ಥಾನಿ ಸಂಗೀತ ಕಲಾವಿದರು 


ಸ ೫ ಸ್ಯ 


ಉದಯಭಾನು ಕಲಾಸಂಘ ತುಂಬ ಉಪಯುಕ್ತವಾದ ಸಾಂಸ್ಕೃತಿಕ, 
ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಬಹು ಅಚ್ಚುಕಟ್ಟಾಗಿ 
ನಡೆಸಿಕೊಂಡು ಬಂದಿದೆ. ಸಂಘಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು. 


07-03-2010 | [ಇವರಿಂದ ಚ 
ನ್‌ 'ಗೌರವ ಕಾರ್ಯದರ್ಶಿ Yup ಗ್ಯ 
ಅವ್ರೂ. ಲಕ್ಷ್ಮೀ ಚಂದ್ರಶೇಖರ್‌ ಉದಯಭಾನು ಕಲಾಸಂಘ Ale: 


ಮಹಿಳಾ ದಿನಾಚರಣೆ ಗವಿಪುರ ಸಾಲು ಜ್ಯ ಎದುರು, ರಾಮಕ್ಕ 
ಕಲಾವಿದರು-ಚಿಂತಕರು ಜು 


| Printer & Publisher : Hon Secretary, Udayabhanu Kalasangha, Kempegowdanagar, Bengaluru - 19. Telefax : 26601831 
Printed at : ILA Mudrana, #36, 40 Feet Road, Raghavanagar, New Timberyard Layout, Bangalore - 560 026. Ph: 080-26757159 


